ಕರ್ನಾಟಕ ವಿಧಾನ ಪರಿಷತ್ತು 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ T1197 1336) 
ಉತ್ತರಿಸುವ ದಿನಾಂಕ 18-03-2020 
ಮಾನ್ಯ ಸದಸ್ಕರೆ ಹೆಸರು ಶ್ರೀ ಆರ್‌ ಚೌಡರೆಡ್ಡಿ ತೂಪಲ್ಲಿ (ಪದವೀಧರರ ಕ್ಷೇತ) 
ಉತ್ತರಿಸುವ ಸಚಿವರು ಕಂದಾಯ ಸಚಿವರು 
ಕ್ರ . 
ಪ್ನೆ ಉತ್ತರ 


ಸಂ. 
ಕ್‌ — 


ಕಂದಾಯ ನಿವೇಶನ ನಕಕ] ಕರ್ನಾಟಕ ನಗರ ಪ್ರದೇಶಗಳಲ್ಲಿರುವ ಅನಧಿಕೃತ 
ಕಾನೂನಿನಲ್ಲಿ ಇವುಗಳಿಗಿರುವ ಮಾನ್ಯತೆ | ನಿರ್ಮಾಣಗಳನ್ನು ಸಕ್ರಮಗೊಳಿಸುವ ಅಧಿನಿಯಮ 1991ರ 
ಏನು; (ವಿವರವಾದ ಮಾಹಿತಿ | ಸೆಕ್ಷನ್‌ 2(5)ರ ಪ್ರಕಾರ “ಕಂದಾಯ ನಿವೇಶನ ಎಂದರೆ” 
ನೀಡುವುದು) ಕರ್ನಾಟಕ ಭೂ-ಕಂದಾಯ ಅಧಿನಿಯಮ, 1964 (1964ರ 
ಕರ್ನಾಟಕ ಅಧಿನಿಯಮ 12)ರ 95ನೇ ಪ್ರಕರಣಕ್ಕೆ 
ಅನುಸಾರವಾಗಿ ಪರಿವರ್ತಿತವಾಗಿರದ ಭೂಮಿಯ ಮೇಲೆ 
ಪಟ್ಟಣ ಅಥವಾ ಗ್ರಾಮಾಂತರ ಯೋಜನೆಗೆ ಅಥವಾ 
ಕಟ್ಟಡಗಳ ನಿರ್ಮಾಣಕ್ಕೆ ಸಂಬಂಧಪಟ್ಟ ಸುಸಂಗತ ಕಾನೂನಿನ 
ಅಡಿಯಲ್ಲಿ ಅನುಮೋದನೆಯಿಲ್ಲದೆ ರೂಪುಗೊಂಡ ಒಂದು 
ನಿವೇಶನ. 


ಸದರಿ ಕಂದಾಯ ನಿವೇಶನಗಳು ಅನಧಿಕೃತ (illegal) 
| ನಿವೇಶನಗಳಾಗಿರುತವೆ. 


ಆ |ರಾಜ್ಯದಲ್ಲಿ ಕಂದಾಯ ನಿವೇಶನಗಳ | ರ್ಥಾರದ ಸುತ್ತೋಲೆ ಸಂಖ್ಯೆ ಕಂಇ 344 ಮುನೋಮು 


ನೋಂದಾವಣೆಯನ್ನು 2008 ದಿನಾಂಕ: 06-04-2009 ರಂತೆ ನಿವೇಶನಗಳ 
ಸೃಗಿತಗೊಳಿಸಿರುವುದು ನಿಜವೇ; | ನೋಂದಣಿಗೆ ನಿಗದಿಪಡಿಸಿರುವ ಅಗತ್ಯವಾದ ದಾಖಲೆಗಳನ್ನು 
ಹಾಗಿದ್ದರೆ, ಸ್ಥಗಿತಗೊಳಿಸಲು | ಫ್ರಕಕ್ಞಾರರು ದಸ್ತಾವೇಜುಗಳ ನೋಂದಣಿ ಸಮಯದಲ್ಲಿ 
|_| ಕಾರಣಗಳೇನು; ಹಾಜರುಪಡಿಸಿದಲ್ಲಿ' . ಅಂತಹ ದಸ್ತಾವೇಜುಗಳನ್ನು 
4 ಸೃಗಿತಗೊಳಿಸಿರುವ ಕಂದಾಯ | ನೋಂದಾಯಿಸಲಾಗುತ್ತಿದೆ. 

ನಿವೇಶನಗಳ ನೋಂದಣಿಯನ್ನು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಸ್ಪತ್ತುಗಳಿಗೆ ಸಂಬಂಧಿಸಿದ 
ಪ್ರಾರಂಭಿಸುವುದು ಯಾವಾಗ; ದಸ್ತಾವೇಜುಗಳನ್ನು ಸರ್ಕಾರದ ಸುತ್ತೋಲೆ ಸಂಖ್ಯೆ: ಕಂಇ 
ಜ್ಞ 06 ಮುನೋಮು 2013, ದಿನಾಂಕ:18-07-2014ರಲ್ಲಿ 
ಕಂದಾಯ ನಿವೇಶನಗಳನ್ನು ನೋಂದಣೆ | ನಿಗದಿಪಡಿಸಿರುವ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ 
ಮಾಡಿಸಲು ಹಾಲಿ ಇರುವ | ಸ್ಪತ್ತುಗಳಿಗಾಗಿ ಇರುವ ಇ-ಸ್ನತ್ತು ತಂತ್ರಾಂಶದಿಂದ 
ಮಾರ್ಗಸೂಚಿ ಹಾಗೂ ಷರತ್ತುಗಳೇನು? | ಮಾಹಿತಿಯನ್ನು ಪಡೆದು ನೋಂದಾಯಿಸಲಾಗುತ್ತಿದೆ. 


iN 


BS AN Ls 
Ke py ನ್‌ 
(ಆರ್‌ ಅಶೋಕ್‌) 
ಕಂದಾಯ ಸಚಿವರು 


ಕ್‌ 


ಸಂಖ್ಯೆ: ಕಂ೦ಇ-ಎಂಎನ್‌ಎಸ್‌ಎ-46/2020 


6. ಮಂಜೂರಾದ ಜಮೀನು 1969ರ ಕರ್ನಾಟಕ ಭೂ ಮಂಜೂರಾತಿ ನಿಯಮಗಳಿಗೆ 
ಬದ್ದವಾಗಿದ್ದು, ಸದರಿ ನಿಯಮಗಳ ಉಲ್ಲಂಘನೆಯಾದಲ್ಲಿ ನಿಯಮಾನುಸಾರ 
ಯಾವುದೇ ಪರಿಹಾರ ನೀಡದೆ ಮಂಜೂರಾತಿಯನ್ನು ರದ್ದುಗೊಳಿಸಲಾಗುವುದು 
ಹಾಗೂ ಜಮೀನನ್ನು ಸರ್ಕಾರಕ್ಕೆ ಮುಟ್ಟುಗೋಲು ಹಾಕಿಕೊಳ್ಳಲಾಗುವುದು. 


7. ಜಿಲ್ಲಾಧಿಕಾರಿಗಳು ಮಂಜೂರಾದ ಜಮೀನನ್ನು ಫಲಾನುಭವಿಗೆ ಹಸ್ತಾಂತರಿಸುವಾಗ 
ಮಂಜೂರಾದ ಪ್ರದೇಶದ ವಾಸ್ತವ ಪರಿಸ್ಥಿತಿಗಳನ್ನು ಗಮನದಲ್ಲಿಟ್ಟುಕೊಂಡು 
ಪೂರಕವಾದ ಷರತ್ತುಗಳನ್ನು ವಿಧಿಸಬಹುಬಾಗಿದೆ. 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ 
ಮತ್ತು ಅವರ ಹೆಸರಿನಲ್ಲಿ, 


(ಎಸ್‌.ಎಲ್‌.ಮಹಾಂತೇಗೌಡ) 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಕಂದಾಯ ಇಲಾಖೆ(ಭೂಮಂಜೂರಾತಿ-). 


ಸಂಕಲನಕಾರರು, ಕರ್ನಾಟಕ ರಾಜ್ಯ ಪತ್ರ ಬೆಂಗಳೂರು ಇವರನ್ನು ಇದನ್ನು ಮುಂದಿನ 


ಸಂಚಿಕೆಯಲ್ಲಿ ಪ್ರಕಟಿಸಿ 50 ಪ್ರತಿಗಳನ್ನು ಕಂದಾಯ ಇಲಾಖೆಗೆ ಕಳುಹಿಸುವಂತೆ ಕೋರಿದೆ. 


ಅವರಿಗೆ: 


ಮಹಾಲೇಖಪಾಲರು (ಎ & ಇ ಲೆಕ್ಕಪರಿಶೋಧನೆ-, ಲೆಕ್ಕ ಪರಿಶೋಧನೆ-2) ಬೆಂಗಳೂರು. 


} 

2. ಪ್ರಾದೇಶಿಕ ಆಯುಕ್ತರು, ಬೆಂಗಳೂರು ವಿಭಾಗ, ಬೆಂಗಳೂರು. 

3. ಜಿಲ್ಲಾಧಿಕಾರಿ, ರಾಮನಗರ ಜಿಲ್ಲೆ, ರಾಮನಗರ. 

4. ಸರ್ಕಾರದ ಮುಖ್ಯ ಕಾರ್ಯದರ್ಶಿಯವರ ಆಪ್ತ ಕಾರ್ಯದರ್ಶಿ, ಸಜೆವ ಸಂಪುಟ(ಸಿ.147/2618. 
ವಿಧಾನ ಸೌಧ, ಬೆಂಗಳೂರು. 

5. ಸರ್ಕಾರದ ಅಧೀನ ಕಾರ್ಯದರ್ಶಿ, ಆರ್ಥಿಕ ಇಲಾಖೆ (ವೆಚ್ಚ-7), ವಿಧಾನಸೌಧ, ಬೆಂಗಳೂರು. 

6. ಅಧ್ಯಕ್ಷರು, ಹಾರೋಬೆಲೆ ಕಪಾಲಬೆಟ್ಟ ಅಭಿವೃದ್ದಿ ಟ್ರಸ್ಟ್‌(ರಿ), ಹಾರೋಬೆಲೆ ಅಂಚೆ, ಕನಕಪುರ 
ತಾಲ್ಲೂಕು, ರಾಮನಗರ ಜಿಲ್ಲೆ. 

7. ಸರ್ಕಾರದ ಉಪ ಕಾರ್ಯದರ್ಶಿ, ಕಂದಾಯ ಇಲಾಖೆ,(ಸಮನ್ವಯ) ಬಹುಮಹಡಿ ಕಟ್ಟಡ 
ಬೆಂಗಳೂರು ಇವರಿಗೆ ಕಾಂಪೆಂಡಿಯಂನಲ್ಲಿ ಸೇರ್ಪಡೆ ಮಾಡಲು ಕಳುಹಿಸಿದೆ. 

8. ಶಾಖಾ ರಕ್ಷಾ ಕಡತ/ಹೆಚ್ಚುವರಿ ಪ್ರಶಿ 

ಪ್ರತಿಯನ್ನು: 

JM ಮಾನ್ಯ ಕಂದಾಯ ಸಚಿವರ ಆಪ್ತ ಕಾರ್ಯದರ್ಶಿ, ವಿಧಾನಸೌಧ, ಬೆಂಗಳೂರು. 

2. ಸರ್ಕಾರದ ಪ್ರಧಾನ ಕಾರ್ಯದರ್ಶಿಯವರ ಆಪ್ತ ಕಾರ್ಯದರ್ಶಿ, ಕಂದಾಯ ಇಲಾಖೆ, 
ಬಹುಮಹಡಿ ಕಟ್ಟಡ, ಬೆಂಗಳೂರು. 

3. ಸರ್ಕಾರದ ಉಪ ಕಾರ್ಯದರ್ಶಿಯವರ ಅಪ್ಪ ಸಹಾಯಕ, ಕಂದಾಯ ಇಲಾಖೆ [ಜೂ 


ಮಂಜೂರಾತಿ), ಬಹುಮಹಡಿ ಕಟ್ಟಡ, ಬೆಂಗಳೂರು. 


